KA/ BG-GPO/2515/\WPP-47/2006-2008 






ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೩ | ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೧೮, ೨೦೦೮ (ಮಾರ್ಗಶಿರ ೨೭, ಶಕ ವರ್ಷ ೧೯೩೦) | ಸಂಚಿಕೆ ೫೦ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 





ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಇಡಿ 111 ಡಿಪಿಐ 2008, ಬೆಂಗಳೂರು, ದಿನಾಂಕ: 30ನೇ ಅಕ್ಟೋಬರ್‌ 2008 

ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಈ ಕೆಳಕ೦ಡ ಅಧಿಕಾರಿಗಳು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ 
ನಿಯಮ-32 ರಡಿ ಸ್ವತಂತ್ರ ಪ್ರಭಾರದಲ್ಲಿ ಶಿಕ್ಷಣಾಧಿಕಾರಿ ಹಾಗೂ ತತ್ಸಮಾನ ವೃಂದದಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದು ಸದರಿ 
ಅಧಿಕಾರಿಗಳಿಗೆ ಗ್ರೂಪ್‌-'ಎ' ಕಿರಿಯ ವೇತನ ಶ್ರೇಣಿ ರೂ.14050-25050 ರಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನ 
ಆಧಾರದ ಮೇಲೆ ಶಿಕ್ಷಣಾಧಿಕಾರಿ ಹುದ್ದೆಗೆ ಬಡ್ತಿ ನೀಡಿ, ಅವರುಗಳನ್ನು ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಹುದ್ದೆ ಮತ್ತು 
ಸ್ಥಳದಲ್ಲಿಯೇ ಮುಂದುವರೆಸಿ ಆದೇಶಿಸಲಾಗಿದೆ. 





ಕ್ರಮ ಅಧಿಕಾರಿಯ ಹೆಸರು ಮತ್ತು ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 





ಇ 
ಸಂಖ್ಯೆ ಶ್ರೀ / ಶ್ರೀಮತಿ 
1. | ಬಿ.ವೈ.ನಾಯಕ್‌, 
ಕ್ಷೇತ್ರ ಶಿಕ್ಷಣಾಧಿಕಾರಿ, ಹುಕ್ಕೇರಿ, ಬೆಳಗಾಂ ಜಿಲ್ಲೆ. 





2. ! ಎನ್‌.ಡಿ.ಸಾಲಿ, 
ಉಪನ್ಯಾಸಕರು, ಡಯಟ್‌, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. (ಶಿಕ್ಷಣಾಧಿಕಾರಿ ಹುದ್ದೆಯಲ್ಲಿ ಮುಂದೆ ಸ್ಥಳ ನಿಯುಕ್ತಿ 
ನೀಡಲಾಗುವುದು) 





3. | ಅಬ್ದುಲ್‌ ವಾಜೀದ್‌ ಖಾಜಿ, 
ಕ್ಷೇತ್ರ ಶಿಕ್ಷಣಾಧಿಕಾರಿ, ಹಾನಗಲ್‌, ಹಾವೇರಿ ಜಿಲ್ಲೆ. 





4. ಎ.ಶ್ಯಾಮಸು೦ದರ್‌, 
ಹಿರಿಯ ಉಪನ್ಯಾಸಕರು, ಡಯಟ್‌, ಕೊಪಳ. 





5. | ಡಿ.ಮಂಜುನಾಥಯ್ಯ, 
ಕ್ಷೇತ್ರ ಶಿಕ್ಷಣಾಧಿಕಾರಿ, ಉಡುಪಿ 





6. | ಬಿ.ಹೆಚ್‌.ಗೋನಾಳ, 
ಜಿಲ್ಲಾ ಉಪ ಯೋಜನಾ ಸಮನ್ವಯಾಧಿಕಾರಿ, ಬಾಗಲಕೋಟೆ. 














(೮೦೯) 

































































೮೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೮ ಭಾಗ - ೨ 
7. | ಸಿ.ಪ್ರಸನ್ನ ಕುಮಾರ್‌, 
ಹಿರಿಯ ಉಪನ್ಯಾಸಕರು, ಡಯಟ್‌, ಕೊಪ್ಪಳ. 
8. | ಆರ್‌. ನರಸಿಂಹಯ್ಯ, 
ಕಾರ್ಯ ನಿರ್ವಹಣಾಧಿಕಾರಿ, ತಾಲ್ಲೂಕು ಪಂಚಾಯತ್‌, ಗುಂಡ್ಲುಪೇಟೆ, ಮೈಸೂರು ಜಿಲ್ಲೆ. 
9. | ಡಿ. ನಾಗವೇಣಿ, 
ಹಿರಿಯ ಉಪನ್ಮಾಸಕರು, ಡಯಟ್‌, ಕೋಲಾರ. 
10. | ಎನ್‌.ಬಿ.ಚಟ್ಟರಕಿ, 
ಕ್ಷೇತ್ರ ಶಿಕ್ಷಣಾಧಿಕಾರಿ, ಬಿಜಾಪುರ. 
1. | ಪಿ.ಲಿ೦ಗಪ್ಪ, 
ಶಿಕ್ಷಣಾಧಿಕಾರಿ, ಉಪ ನಿರ್ದೇಶಕರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಳಗಾಂ. 
12. | ಹೆಚ್‌.ಟಿ.ಮ೦ಜುನಾಥ್‌, 
ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ, ಚಾಮರಾಜನಗರ. 
13. ವೆಂಕಟೇಶಯ್ಯ, 
ಕಾರ್ಯ ನಿರ್ವಹಣಾಧಿಕಾರಿ, ತಾಲ್ಲೂಕು ಪಂಚಾಯತ್‌, ತುರುವೇಕೆರೆ, ತುಮಕೂರು ಜಿಲ್ಲೆ. 
14. | ಲತಾ ಮೋಹನ ದಾಸ ನಾಯಕ್‌. 
ಶಿಕ್ಷಣಾಧಿಕಾರಿ, ಎಂ.ಎಂ.ಎಸ್‌, ಕಾರವಾರ, ಉತ್ತರ ಕನ್ನಡ ಜಿಲ್ಲೆ. 
15. ರಂಗಸ್ವಾಮಿ. ಎ.ಆರ್‌. 
ಹಿರಿಯ ಸಹಾಯಕ ನಿರ್ದೇಶಕರು, ಡಿ.ಎಸ್‌.ಇ.ಆರ್‌.ಟಿ, ಬೆ೦ಗಳೂರು. 
16. | ಶ್ಯಾಮಲ ತಿಮ್ಮಣ್ಣ ನಾಯಕ, ಶಿಕ್ಷಣಾಧಿಕಾರಿ, ಉಪ ನಿರ್ದೇಶಕರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕಾರವಾರ, 
ಉತ್ತರ ಕನ್ನಡ ಜಿಲ್ಲೆ. 
17.| ವಿಠಲ ರಾಮನಾಯಕ್‌, 
ಹಿರಿಯ ಉಪನ್ಯಾಸಕರು, ಡಯಟ್‌, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. 
18. | ಎಲ್‌.ಸಿದ್ದಲಿ೦ಗಪ್ಪ, 
ಕ್ಷೇತ್ರ ಶಿಕ್ಷಣಾಧಿಕಾರಿ, ಶಿಕಾರಿಪುರ, ಶಿವಮೊಗ್ಗ ಜಿಲ್ಲೆ. 
19. | ಜಿ.ರಘುನಾಥರೆಡ್ಡಿ, 
ಕ್ಷೇತ್ರ ಶಿಕ್ಷಣಾಧಿಕಾರಿ, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆ. 
20. | ಸಿ.ಬಿ.ಸರಸ್ವತಿ, 
ಹಿರಿಯ ಉಪನ್ಯಾಸಕರು, ಡಯಟ್‌, ಶಿವಮೊಗ್ಗ 
21. | ಹಷ್ಮಾ ಮಹದೀನ್‌ ಖಾನ್‌, 
ಹಿರಿಯ ಉಪನ್ಯಾಸಕರು, ಡಯಟ್‌, ಹಾವೇರಿ. 
22. ಎನ್‌.ಎ.ಮಲ್ಲೇಶ್ವರಿ, 
ಪ್ರಾಂಶುಪಾಲರು, ಹಿಂದಿ ಬಿ.ಇಡಿ ಕಾಲೇಜು, ಮೈಸೂರು. 
23. | ಜಿ.ಪಿ.ಲಿ೦ಗರಾಜು, 
ಶಿಕ್ಷಣಾಧಿಕಾರಿ, ಉಪ ನಿರ್ದೇಶಕರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಂಡ್ಯ ಜಿಲ್ಲೆ. 
24. | ಬಿ. ರಾಯಪ್ಪ, 
ಹಿರಿಯ ಉಪನ್ಯಾಸಕರು, ಡಯಟ್‌, ಹಾವೇರಿ. 
25. | ಕೆ.ಬೆಟ್ಟನಾಯ್ಕ, 
ಉಪನ್ಯಾಸಕರು, ಸಿ.ಟಿ.ಇ. ಮಂಗಳೂರು. 
26. | ಐ.ಎಫ್‌.ಮಾಗಿ, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, (ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ) 
ಶಿಕ್ಷಣ ಇಲಾಖೆ, (ಯೋಜನೆ) ಸರ್ಕಾರದ ಸಚಿವಾಲಯ, ಬೆ೦ಗಳೂರು. (ನಿಯೋಜನೆ ಮೇಲೆ) 














ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೮ 


೮೧೧ 








27. 


ಬಿ. ಉಮಾದೇವಿ, 
ಕ್ಷೇತ್ರ ಶಿಕ್ಷಣಾಧಿಕಾರಿ, ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ 





28. 


ಜಿ.ಉಮಾದೇವಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಚಿಕ್ಕಮಗಳೂರು. 





29. 


ದೊಡ್ಡಪ್ಪ ಹೊಸಮನಿ, 


ಉಪನ್ಯಾಸಕರು, ಸಿ.ಟಿ.ಇ, ಜಮಖಂಡಿ, ಬಾಗಲಕೋಟೆ ಜಿಲ್ಲೆ. 





30. 








ಹೆಚ್‌.ಸಿ.ಹನುಮ೦ತರಾಯ, 
ಕ್ಷೇತ್ರ ಶಿಕ್ಷಣಾಧಿಕಾರಿ, ಮಧುಗಿರಿ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


. 1357 


ಹೆಚ್‌.ಟಿ. ಜಯರಾಂ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ (ಸೇವೆಗಳು-1,2) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಒಳ 218 ಹೊಸಿಪ 2008, ಬೆಂಗಳೂರು, ದಿನಾಂಕ:21ನೇ ನವೆಂಬರ್‌ 2008. 


ರಾಜ್ಯ ಹೊಲೀಸ್‌ ಇಲಾಖೆಯ ಈ ಕೆಳಕಂಡ ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) ವೃಂದದ 


ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಅಧಿಕಾರಿಗಳಿಗೆ ಸ್ಥಳ ನಿಯುಕ್ತಿಯನ್ನು ಮತ್ತು ಡಿವೈ.ಎಸ್‌.ಪಿ. (ಸಿವಿಲ್‌) ವೃಂದದ 
ಅಧಿಕಾರಿಗಳ ವರ್ಗಾವಣೆಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸಾರ್ವಜನಿಕ ಹಿತದೃಷ್ಠಿಯಿಂದ, 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ವರ್ಗಾಯಿಸಿ ಸ್ವಳನಿಯುಕ್ತಿಗೊಳಿಸಲಾಗಿದೆ. 
































ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ ನಿರ್ವಹಿಸುತ್ತಿರುವ ಹುದ್ದೆ 
ಶ್ರೀಯುತರು: 
1. | ಬಿ.ಎನ್‌. ನ್ಯಾಮೇಗೌಡ ಡಿವೈ.ಎಸ್‌.ಪಿ. ಬಳ್ಳಾರಿ ನಗರ ಉಪ ವಿಭಾಗ, ಬಳ್ಳಾರಿ - 
ಎ.ಸಿ.ಪಿ. ನಗರ ವಿಶೇಷ ವಿಭಾಗ, ಬೆ೦ಗಳೂರು ಶ್ರೀ.ಎ.ಎಸ್‌.ಘೋರಿ ಇವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆ 
2. | ಹೆಚ್‌.ವೀರಭದ್ರೇಗೌಡ ಎ.ಸಿ.ಪಿ. ಸಿ.ಸಿ.ಬಿ. ಬೆಂಗಳೂರು - ಶ್ರೀ.ಡಿ.ವೆಂಕಟೇಶ್‌ 
ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು | ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
3. | ಡಿ.ವೆಂಕಟೇಶ್‌ ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು - 
ಎ.ಸಿ.ಪಿ. ಸಿ.ಸಿ.ಬಿ. ಬೆ೦ಗಳೂರು ಶ್ರೀ.ಹೆಚ್‌.ವೀರಭದ್ರೇಗೌಡ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆ 
4. | ಡಾ.ಕೆ.ವಿ.ಜಗದೀಶ್‌ ಡಿವೈ.ಎಸ್‌.ಪಿ. ಹಂಪಿ ಉಪ ವಿಭಾಗ (ಹೊಸದಾಗಿ 
ಡಿವೈ.ಎಸ್‌.ಪಿ. - ಸ್ಥಳ ನೇಮಕಾತಿ ಸೃಜಿಸಿದ ಹುದ್ದೆ) 
ನಿರೀಕ್ಷಣೆಯಲ್ಲಿರುವವರು 
5. | ಡಾ.ಸ೦ಜೀವ್‌ ಪಾಟೀಲ್‌ ಡಿವೈ.ಎಸ್‌.ಪಿ. ಕೂಡ್ಲಿಗಿ ಉಪ ವಿಭಾಗ - 
ಡಿವೈ.ಎಸ್‌.ಪಿ. - ಸ್ಥಳ ನೇಮಕಾತಿ ಶ್ರೀ.ಹೆಚ್‌.ವೈ.ತುರಾಯಿ ಇವರ ವರ್ಗಾವಣೆಯಿಂದ ತೆರವಾದ 
ನಿರೀಕ್ಷಣೆಯಲ್ಲಿರುವವರು ಹುದ್ದೆ 
6. | ಜಿನೇಂದ್ರ ಖನಗಾವಿ ಡಿವೈ.ಎಸ್‌.ಪಿ. ಬೀದರ್‌ ಉಪ ವಿಭಾಗ - 
ಡಿವೈ.ಎಸ್‌.ಪಿ. - ಸ್ಥಳ ನೇಮಕಾತಿ ಶ್ರೀ.ಕೆ.ಎಂ.ಮಳಗಲಿ ಇವರ ವರ್ಗಾವಣೆಯಿಂದ ತೆರವಾದ 
ನಿರೀಕ್ಷಣೆಯಲ್ಲಿರುವವರು ಹುದ್ದೆ 
7. | ಎ.ಪಿ.ವೆಂಕಟಸ್ವಾಮಿ ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು - ಖಾಲಿ ಹುದ್ದೆ 
ಎ.ಸಿ.ಪಿ. ಚಿಕ್ಕಪೇಟೆ ಉಪ ವಿಭಾಗ, ಬೆ೦ಗಳೂರು 







































































೮೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೮ ಭಾಗ - ೨ 
ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ ನಿರ್ವಹಿಸುತ್ತಿರುವ ಹುದ್ದೆ 

ಶ್ರೀಯುತರು: 
8 ಜೆ.ಕೆ.ರಶ್ಮಿ ಡಿವೈ.ಎಸ್‌.ಪಿ. ಚಾಮರಾಜಪೇಟೆ ಉಪ 
ಡಿವೈ.ಎಸ್‌.ಪಿ. - ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು | ವಿಭಾಗ - ಶ್ರೀ.ಇಸ್ಮಾಯಿಲ್‌ ಷರೀಫ್‌ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
9 ಟಿ.ಶ್ರೀಧರ ಡಿವೈ.ಎಸ್‌.ಪಿ. ಚಿಕ್ಕಬಳ್ಳಾಪುರ ಉಪ ವಿಭಾಗ 
ಡಿವೈ.ಎಸ್‌.ಪಿ. - ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು | - RN ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
10 ಕೆ.ಎ.ನಾಣಯ್ಯ ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆ೦ಗಳೂರು - 
ಡಿವೈ -ಎಸ್‌.ಪಿ. ಚಿಕ್ಕಬಳ್ಳಾಪುರ ಉಪ ವಿಭಾಗ ಖಾಲಿ ಹುದ್ದೆ 
1] 2 ಭದ ಬೆಳವಡಿ ಡಿವೈ ಎಸ್‌.ಪಿ. ಏರ್‌ಪೋರ್ಟ್‌ ಉಪ ವಿಭಾಗ, 
ಡಿವೈ.ಎಸ್‌.ಪಿ. - ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು ಚರು - ಶ್ರೀ.ಮಾರ್ಟಿನ್‌ ಆಲ್ವೇರಿಸ್‌ 
ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
12 ಮಾರ್ಟಿನ್‌ ಆಲ್ವೇರಿಸ್‌ ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆ೦ಗಳೂರು - 
ಡಿವೈ -ಎಸ್‌.ಪಿ. ಏರ್‌ಪೋರ್ಟ್‌ ಉಪ ವಿಭಾಗ, ಬೆಂಗಳೂರು | ಖಾಲಿ ಹುದ್ದೆ 
13 ಎ.ಎಸ್‌. 1 ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು - 
ಡಿವೈ.ಎಸ್‌.ಪಿ. - ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು | ಖಾಲಿ ಹುದ್ದೆ 
14 ಸಿ.ಕೆ. ಲಿಂಗೇಶ್‌ ಕುಮಾರ್‌ ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆ೦ಗಳೂರು - 
ಡಿವೈ.ಎಸ್‌.ಪಿ. - ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು | ಖಾಲಿ ಹುದ್ದೆ 
15 ಪಿ.ಎ.ಕೊರವರ್‌ ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಬಿ. ಬಾಗಲಕೋಟೆ - 
ಡಿವೈ.ಎಸ್‌.ಪಿ. - ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು | ಶ್ರೀ.ಎನ್‌.ರುದ್ರಮುನಿ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
16 ಎನ್‌.ರುದ್ರಮುನಿ ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಬಿ. ಚಿತ್ರದುರ್ಗ - 
ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಬಿ. ಬಾಗಲಕೋಟೆ ಖಾಲಿ_ಹುದ್ದೆ 
17 ಹ್‌ ಡಿವೈ.ಎಸ್‌.ಪಿ. ಡಿಜಿಪಿ ರವರ ಕಛೇರಿ 
ಡಿವೈ.ಎಸ್‌.ಪಿ. - ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು | (ಕಾನೂನು) - ಖಾಲಿ ಹುದ್ದೆ 
18 ದೇಸಾಯಿ ಮೊಹಮ್ಮದ್‌ ಹಫೀಜ್‌ ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಬಿ. ಗದಗ್‌ - ಖಾಲಿ 
ಡಿವೈ.ಎಸ್‌.ಪಿ. - ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು | ಹುದ್ದೆ 
19 ಡಬ್ಲ್ಯೂ.ಎಸ್‌.ಬಿ.ಉಗರಗೋಳ್‌ ಡಿವೈ .ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು - 
ಡಿವೈ.ಎಸ್‌.ಪಿ. - ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು pi ಹುದ್ದೆ 
20 ಹೆಚ್‌.ಜಿ.ಪಾಟೀಲ್‌ ಡಿವೈ .ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು - 
ಡಿವೈ.ಎಸ್‌.ಪಿ. - ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು ಹ ಹುದ್ದೆ 
21 ಎ.ಎಸ್‌.ಘೋರಿ ಡಿವೈ -ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ - ಖಾಲಿ 
ಡಿವೈ.ಎಸ್‌.ಪಿ. ಬಳ್ಳಾರಿ ನಗರ ಉಪ ವಿಭಾಗ, ಬಳ್ಳಾರಿ ಹುದ್ದೆ 
22 ಸಿ.ಪಿ.ಜನವಾಡ್‌ ಡಿವೈ.ಎಸ್‌.ಪಿ. ಖಡೇಬಜಾರ್‌ ಉಪ ವಿಭಾಗ 
ಡಿವೈ.ಎಸ್‌.ಪಿ. ಗೋಕಾಕ್‌ ಉಪ ವಿಭಾಗ -  ಶ್ರೀಬಸವರಾಜ ಬಾವಲತ್ತಿ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
23 ಬಸವರಾಜ ಬಾವಲತ್ತಿ ಡಿವೈ.ಎಸ್‌.ಪಿ. ಗೋಕಾಕ್‌ ಉಪ ವಿಭಾಗ - 





ಡಿವೈ.ಎಸ್‌.ಪಿ. ಖಡೇಬಜಾರ್‌ ಉಪ ವಿಭಾಗ 





ಶ್ರೀ.ಸಿ.ಪಿ.ಜನವಾಡ್‌ ಇವರ ವರ್ಗಾವಣೆಯಿಂದ 


ತೆರವಾದ ಹುದ್ದೆ 








ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೮ ೮೧೩ 


























ಕ್ರಮ | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 

ಸಂಖ್ಯೆ | ನಿರ್ವಹಿಸುತ್ತಿರುವ ಹುದ್ದೆ 
ಶ್ರೀಯುತರು: 

24 ಜಿ.ಕೆ.ಚನ್ನಬಸಪ್ಪ ಡಿವೈ.ಎಸ್‌.ಪಿ. ಮಧುಗಿರಿ ಉಪ ವಿಭಾಗ - 
ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು ಇಲ್ಲಿಗೆ ವರ್ಗಾವಣೆ | ಶ್ರೀ.ಕೆ.ವಿ.ಜಯರಾಮಪ್ಪ (ವರ್ಗಾವಣೆ 
ಆದೇಶದಲ್ಲಿರುವವರು ಆದೇಶದಲ್ಲಿರುವವರು) ಇವರ ಸ್ಥಾನದಲ್ಲಿ 

25 ಕೆ.ವಿ. ಜಯರಾಮಪ್ಪ ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು - 
ಡಿವೈ.ಎಸ್‌.ಪಿ. ಮಧುಗಿರಿ ಉಪ ವಿಭಾಗ ಇಲ್ಲಿಗೆ | ಖಾಲಿ ಹುದ್ದೆ 
ವರ್ಗಾವಣೆ ಆದೇಶದಲ್ಲಿರುವವರು 





ಈ ಅಧಿಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಯವರು ಸಂಖ್ಯೆಪಿಎಸ್‌ಸಿಎಂ/3054/2008, ದಿನಾಂಕ 22-10-2008 
ರನ್ವಯ ಅನುಮೋದಿಸಿದಂತೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1442 ಟಿ.ಎನ್‌.ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮ 487 ಎಸ್‌ಜೆಡಿ 2008, ಬೆಂಗಳೂರು, ದಿನಾಂಕ:26ನೇ ನವೆಂಬರ್‌ 2008. 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸೇವೆಗೆ ಸೇರಿದ ಶ್ರೀ ಎಂ.ಕೆ. ಸಂಪತ್‌ ಕುಮಾರ್‌, ಸಹಾಯಕ 
ನಿರ್ದೇಶಕರು (ದತ್ತುಕೋಶ), ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿರ್ದೇಶನಾಲಯ, ಬೆಂಗಳೂರು ಇವರಿಗೆ ದಿ:30.11.2008 
ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 285(1)(ಎ) ರಡಿ ಸ್ವ 
ಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1445 ಆರ್‌. ನರಸಿಂಹಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2(ಪ್ರಭಾರ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಮಮಇ 540 ಎಸ್‌ಜೆಡಿ 2008, ಬೆಂಗಳೂರು, ದಿನಾಂಕ:7ನೇ ನವೆಂಬರ್‌ 2008. 
ಶ್ರೀ ನಾಸಿರುದ್ದೀನ್‌ ಎಸ್‌. ಖಾಜಿ ಅಧೀಕ್ಷಕರು, ಬಾಲಕರ ಬಾಲಮಂದಿರ, ಬೀದರ್‌, ಇವರನ್ನು ಅಧಿಸೂಚನೆ 
ಸಂಖ್ಯೆಮಮಇ 343 ಎಸ್‌ಜೆಡಿ 2008 ದಿ:28.8.2008 ರಂದು, ಜಿಲ್ಲಾ ಅಂಗವಿಕಲರ ಹಾಗೂ ಹಿರಿಯ ನಾಗರೀಕರ 
ಕಲ್ಯಾಣಾಧಿಕಾರಿ, ರಾಯಚೂರು ಜಿಲ್ಲೆ ಇಲ್ಲಿಗೆ ವರ್ಗಾಯಿಸಿದ ಆದೇಶವನ್ನು ಮಾರ್ಪಡಿಸಿ, ಇವರನ್ನು ಅಧಿಸೂಚನೆ 
ಸಂಖ್ಯೆಮಮಇ 343 ಎಸ್‌ಜೆಡಿ 2008 (ಭಾಗ) ದಿ:13.10.2008 ರಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಜೇವರ್ಗಿಗೆ 
ವರ್ಗಾಯಿಸಲಾಗಿದ್ದು, ಸದರಿ ಆದೇಶವನ್ನು ರದ್ದುಗೊಳಿಸಿ, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ, ಶ್ರೀ ಡಿ.ಬಿ. ಕರಿನಿಂಗಣ್ಣನವರ್‌, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಗಂಗಾವತಿ ಇವರ ಸ್ಥಳಕ್ಕೆ ವರ್ಗಾಯಿಸಿ 
ನೇಮಕ ಮಾಡಿದೆ. 
ಮುಂದುವರೆದು ಶ್ರೀ ಡಿ.ಬಿ. ಕರಿನಿಂಗಣ್ಣಿನವರ್‌, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಇವರ ಸ್ಥಳ ನಿಯುಕ್ತಿ 
ಆದೇಶವನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1446 ಎಂ.ಎಸ್‌. ಮಂಜುನಾಥ 
ಸರ್ಕಾರದ ಉಪ ಕಾರ್ಯದರ್ಶಿ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 


೮೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೮ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಮಮಇ 552 ಎಸ್‌ಜೆಡಿ 2008, ಬೆಂಗಳೂರು, ದಿನಾಂಕ: 6ನೇ ನವೆಂಬರ್‌ 2008. 
ಶ್ರೀಮತಿ ಎಂ.ಎಂ. ಬಿಂದು ಜಂಟಿ ನಿರ್ದೇಶಕರು (ಐ.ಸಿ.ಡಿ.ಎಸ್‌), ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 
ಪ್ರಧಾನ ಕಛೇರಿ, ಬೆಂಗಳೂರು ಇವರನ್ನು ದಿ:3.11.2008 ರಿಂದ ದಿ:22.11.2008 ರವರೆಗೆ ಬಾಲ ಭವನ ಸೊಸೈಟಿಯ 
ಕಾರ್ಯದರ್ಶಿಯ ಹುದ್ದೆಯಲ್ಲಿ ಶ್ರೀ ಡಿ.ಎಂ. ಶಿವಕುಮಾರ್‌, ಕೆ.ಎ.ಎಸ್‌. ಜಂಟಿ ನಿರ್ದೇಶಕರು (ಆಡಳಿತ), ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಇಲಾಖೆ, ಹಾಗೂ ಪ್ರಭಾರ ಕಾರ್ಯದರ್ಶಿ, ಬಾಲಭವನ ಸೊಸೈಟಿ ಇವರು ರಜೆಯ ಮೇಲೆ ತೆರಳಿರುವ 
ಸ್ಥಾನದಲ್ಲಿ ಅಧಿಕ ಪ್ರಭಾರದಲ್ಲಿ ಇಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1447 ಆರ್‌.ಎಂ. ಚಂದ್ರಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ: 67: ಪಿಐಎಫ್‌: 2008, ಬೆಂಗಳೂರು, ದಿನಾಂಕ:26ನೇ ನವೆಂಬರ್‌ 2008. 
ಶ್ರೀ ಎನ್‌.ಆರ್‌. ವಿಶುಕುಮಾರ್‌, ನಿರ್ದೇಶಕರು, ವಾರ್ತಾ ಇಲಾಖೆ, ಬೆಂಗಳೂರು ಇವರನ್ನು ಡಾ: ರಾಜ್‌ಕುಮಾರ್‌ 
ಪ್ರತಿಷ್ಠಾನ ಇದರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1448 ಎಸ್‌.ಎಂ. ಆನಂದಪ್ಪ 
ಪೀಠಾಧಿಕಾರಿ 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ 
(ವಾರ್ತಾ ಶಾಖೆ) 
ಕೃಷಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 224 ಕೃವಿವಿ 2008, ಬೆಂಗಳೂರು, ದಿನಾಂಕ: 25ನೇ ನವೆಂಬರ್‌ 2008. 
ಶಿಕ್ಷಣ ನಿರ್ದೇಶಕರು (ಕೃಷಿ), ಕೃಷಿ ಮಹಾವಿದ್ಯಾಲಯ, ರಾಯಚೂರು ಹಾಗೂ ಆವರಣದ ಮುಖ್ಯಸ್ಥರನ್ನು ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದ ವರೆಗೂ ಪ್ರಸ್ತಾವಿತ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸ್ಥಾಪನೆ 
ಕುರಿತಂತೆ ವಿಶೇಷ ಕರ್ತವ್ಯಾಧಿಕಾರಿ (ತಾಂತ್ರಿಕ) ಎಂಬ ಹುದ್ದೆಗೆ ನೇಮಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1449 ಆರ್‌.ಎಸ್‌. ಇಟಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕೃಷಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 53 ಕೃಜಮಂ 2008, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌ 2008. 
ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತದ ಅಂತರ ನಿಯಮಾವಳಿ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ 
ಅನುಚ್ಛೇದ 122 (ಎ) ಹಾಗೂ 139 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀ ಇ. ವೆಂಕಟಯ್ಯ 
ಭಾ.ಆ.ಸೇ., ಕೃಷಿ ಇಲಾಖೆ ಇವರನ್ನು ಶ್ರೀ ಪಿ. ರವಿಕುಮಾರ್‌ ಭಾ.ಆ.ಸೇ. ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ ಈ 
ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತದ 
ನಿರ್ದೇಶಕರ ಮಂಡಳಿಯ ನಿರ್ದೇಶಕರು ಹಾಗೂ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1450 ಆರ್‌.ಎಸ್‌. ಇಟಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕೃಷಿ ಇಲಾಖೆ (ಪ್ರಭಾರ) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೮ ೮೧೫ 





ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 219 ಅಪಸೇ 2008, ಬೆಂಗಳೂರು, ದಿನಾಂಕ: 14ನೇ ನವೆಂಬರ್‌ 2008. 
ಶ್ರೀ ಯತೀಶ್‌ ಕುಮಾರ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವನ್ಯಜೀವಿ ವಿಭಾಗ, ಮೈಸೂರು ಇವರಿಗೆ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಹುಣಸೂರು, ವನ್ಯಜೀವಿ ವಿಭಾಗದ ಹುದ್ದೆಯ ಕರ್ತವ್ಯಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತು 
ಮುಂದಿನ ಆದೇಶದವರೆಗೆ ಹೆಚ್ಚುವರಿ ಪ್ರಭಾರದಲ್ಲಿರಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1451 ಗೋಪಾಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಸೇವೆಗಳು) 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆನಾಸ 151 ಸಲಫ 2008, ಬೆಂಗಳೂರು, ದಿನಾಂಕ: 17ನೇ ನವೆಂಬರ್‌ 2008. 
ಶ್ರೀಮತಿ ಎಂ.ಜೆ. ಗೀತಾ, ಪತ್ರಾಂಕಿತ ವ್ಯವಸ್ಥಾಪಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರನ್ನು ಅಧಿಸೂಚನೆ 
ಸಂಖ್ಯೆ: ಆನಾಸ 153 ಸಲಫ 2005 ದಿನಾಂಕ:6.1.2006ರಲ್ಲಿ ಎರವಲು ಸೇವೆಯ ಮೇಲೆ ಚಿಕ್ಕಮಗಳೂರು ಜಿಲ್ಲಾ ಗ್ರಾಹಕ 
ತ ಖಾಲಿ ಇರುವ ಸಹಾಯಕ ರಿಜಿಸ್ಟಾರ್‌ ಮತ್ತು ಸಹಾಯಕ ಆಡಳಿತಾಧಿಕಾರಿ ಹುದ್ದೆಗೆ 3 ವರ್ಷಗಳ ಅವಧಿಗೆ 
ನೇಮಿಸಿದ್ದು ಈ ಅವಧಿ ದಿನಾಂಕ:19.1.2009ಕ್ಕೆ *`ಾನೆಗೊಳ್ಳಲಿರುವ ಪ್ರಯುಕ್ತ ಇವರ ಎರವಲು ಸೇವೆಯನ್ನು ಅವರ ಸ್ವಂತ 
ವೇತನ ಶ್ರೇಣಿಯಲ್ಲಿ 60821120000 ಜಾರಿಗೆ ಬಹು ಮತ್ತೆ 2 ವರ್ಷಗಳ ಅವಧಿಗೆ ಅಥವಾ ಮಾನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರೆಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1454 ರಮೇಶ್‌ ಕೆ. ಜಾಗೀರ್‌ದಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆಹಾರ, ನಾಗರೀಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಇಲಾಖೆ 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 5 ಭೂದಾಸೇ (1) 2008, ಬೆ೦ಗಳೂರು, ದಿನಾಂಕ: 22ನೇ ನವೆಂಬರ್‌ 2008. 
ಭೂ ಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯ ಈ ಕೆಳಕಂಡ ತಾಂತ್ರಿಕ ಸಹಾಯಕರು 
ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪನಿರ್ದೇಶಕರುಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ 
ಸಾರ್ವಜನಿಕ ಹಾಗೂ ಆಡಳಿತ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ನೇಮಿಸಲಾಗಿದೆ. 




















ಕ್ರ.ಸಂ | ಉಪನಿರ್ದೇಶಕರ ಹೆಸರು ಮತ್ತು ಹಾಲಿ ಕರ್ತವ್ಯ ವರ್ಗಾಯಿಸಿ ನೇಮಿಸಲಾದ ಸ್ಥಳ 
ನಿರ್ವಹಿಸುತ್ತಿರುವ ಸ್ಥಳ 

1 ಶ್ರೀ ಸಿ.ಎನ್‌. ಶ್ರೀಧರ್‌, ಕೇಂದ್ರ ಕಛೇರಿ, ಪಿ.ಎಂ.ಯು ಘಟಕ 
ಜಿಲ್ಲಾಧಿಕಾರಿಗಳ ಕಛೇರಿ, ಕೋಲಾರ 

2 ಶ್ರೀ ಎನ್‌.ಸಿ. ವಸಂತಕುಮಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಶಿವಮೊಗ್ಗ 
ವಿಚಾರಣಾಧಿಕಾರಿ ನಂ. 1 ನಗರ ಮಾಪನ 
ಬೆಂಗಳೂರು 

3 ಶ್ರೀ ಎಸ್‌. ರಾಜಾನಾಯಕ್‌ ಜಿಲ್ಲಾಧಿಕಾರಿಗಳ ಕಛೇರಿ, ಗುಲ್ಬರ್ಗಾ 
ಜಿಲ್ಲಾಧಿಕಾರಿಗಳ ಕಛೇರಿ, ದಾವಣಗೆರೆ 

4 ಶ್ರೀ ಇ. ಪ್ರಕಾಶ್‌ ಜಿಲ್ಲಾಧಿಕಾರಿಗಳ ಕಛೇರಿ, ರಾಮನಗರ 
ಜಿಲಾಧಿಕಾರಿಗಳ ಕಛೇರಿ, ಬೆ೦ಗಳೂರು ನಗರ ಜಿಲ್ಲೆ 














೮೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೮ ಭಾಗ - ೨ 


























5 ಶ್ರೀ ಶೇಷಾದ್ರಿ ರೆಡ್ಡಿ, ಜಿಲ್ಲಾಧಿಕಾರಿಗಳ ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ಜಿಲ್ಲಾಧಿಕಾರಿಗಳ ಕಛೇರಿ, ತುಮಕೂರು 

6 ಶ್ರೀ ಜಯಪ್ರಕಾಶ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಬೆ೦ಗಳೂರು ನಗರ ಜಿಲ್ಲೆ 
ಜಿಲ್ಲಾಧಿಕಾರಿಗಳ ಕಛೇರಿ, ಶಿವಮೊಗ್ಗ 

7 ಶ್ರೀಮತಿ ಜೆ. ವಿಜಯ ಭವಾನಿ ವಿಚಾರಣಾಧಿಕಾರಿ ನಂ, ನಗರ ಮಾಪನ ಬೆ೦ಗಳೂರು 
ಜಿಲ್ಲಾಧಿಕಾರಿಗಳ ಕಛೇರಿ, ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆ 

8 ಶ್ರೀ ಇ. ಗೋಪಾಲಯ್ಯ ಜಿಲ್ಲಾಧಿಕಾರಿಗಳ ಕಛೇರಿ, ದಾವಣಗೆರೆ 
ಜಿಲಾಧಿಕಾರಿಗಳ ಕಛೇರಿ, ಚಾಮರಾಜನಗರ 

9 ಶ್ರೀ ನಿಸ್ಸಾರ್‌ ಅಹಮ್ಮದ್‌ ಜಿಲ್ಲಾಧಿಕಾರಿಗಳ ಕಛೇರಿ, ಧಾರವಾಡ 
ಜಿಲ್ಲಾಧಿಕಾರಿಗಳ ಕಛೇರಿ, ರಾಯಚೂರು 

10 ಶ್ರೀ ನಾರಾಯಣಸ್ವಾಮಿ, ಜಿಲ್ಲಾಧಿಕಾರಿಗಳ ಕಛೇರಿ, ಬಳ್ಳಾರಿ 
ಜಿಲ್ಲಾಧಿಕಾರಿಗಳ ಕಛೇರಿ, ಬೀದರ್‌ 














ಈ ಮೇಲಿನ ಭೂದಾಖಲೆಗಳ ಉಪನಿರ್ದೇಶಕರುಗಳನ್ನು ವರ್ಗಾವಣೆ ಆಗಿರುವ ಸ್ಥಳಕ್ಕೆ ಹಾಜರಾಗುವಂತೆ ಸೂಚಿಸಿ 
ತಕ್ಷಣದಿಂದ ಬಿಡುಗಡೆಗೊಳಿಸುವಂತೆ ಆಯುಕ್ತರು, ಭೂ ಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ 
ರವರಿಗೆ ಸೂಚಿಸಿದೆ. ಬಿಡುಗಡೆಗೊಂಡ ಭೂದಾಖಲೆಗಳ ಉಪನಿರ್ದೇಶಕರುಗಳು ತಕ್ಷಣ ಕರ್ತವ್ಯಕ್ಕೆ ಹಾಜರಾಗಿ ಸರ್ಕಾರಕ್ಕೆ 
ವರದಿ ನೀಡುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1455 ಎಸ್‌.ಬಿ.ಸಸಾಲಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ 
(ಭೂಮಾಪನ) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 162 ಎಲ್‌ಸಿಇ 2008, ಬೆಂಗಳೂರು, ದಿನಾಂಕ: 27ನೇ ನವೆಂಬರ್‌ 2008. 

ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು 1977ರ ನಿಯಮ 
26(3)ರಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಶ್ರೀ ಜಿ.ಎ. ಬಿರಾದರ್‌ ಪಾಟೀಲ್‌, ವಿಶೇಷ ಸರ್ಕಾರಿ ಅಭಿಯೋಜಕರು, 
ಇವರನ್ನು ಬೆಳಗಾಂ ಜಿಲ್ಲೆಯ ಮೂರನೇ ತ್ವರಿತಗತಿ ನ್ಯಾಯಾಲಯಕ್ಕೆ ದಿನಾಂಕ:15.10.2008 ರಿಂದ ಜಾರಿಗೆ ಬರುವಂತೆ ಒಂದು 
ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1456 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಲಾ 259 ಎಲ್‌ಎಸಿ 2008, ಬೆಂಗಳೂರು, ದಿನಾಂಕ: 27ನೇ ನವೆಂಬರ್‌ 2008. 

ಈ ಕೆಳಕಂಡ ನ್ಯಾಯಿಕ ಅಧಿಕಾರಿಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆಗಳಲ್ಲಿ, 

ಸಮವರ್ತಿಯಾಗಿ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 





ಕ್ರಸಂ | ಹಾಲಿ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಲಯ | ಸ್ಥಳ ನಿಯುಕ್ತಿಗೊಳಿಸಲಾದ ನ್ಯಾಯಾಲಯ ಮತ್ತು ಪದನಾಮ 
ಮತ್ತು ಪದನಾಮ 





1 ಪ್ರಧಾನ ನ್ಯಾಯಾಧೀಶರು, ಕುಟುಂಬ | ಪ್ರಿಸೈಡಿಂಗ್‌ ಆಫೀಸರ್‌, 2ನೇ ಹೆಚ್ಚುವರಿ ನ್ಯಾಯಾಧೀಶರು, 
ನ್ಯಾಯಾಲಯ ಬೆಂಗಳೂರು ಕುಟುಂಬ ನ್ಯಾಯಾಲಯ, ಬೆಂಗಳೂರು-ಖಾಲಿ ಹುದ್ದೆ 

















ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೮ ೮೧೭ 








3 ಪ್ರಿಸೈಡಿಂಗ್‌ ಆಫೀಸರ್‌, 1ನೇ ಹೆಚ್ಚುವರಿ ಪ್ರಧಾನ | ಪ್ರಿಸೈಡಿಂಗ್‌ ಆಫೀಸರ್‌, 3ನೇ ಹೆಚ್ಚುವರಿ ನ್ಯಾಯಾಧೀಶರು, 
ನ್ಯಾಯಾಧೀಶರು, ಕುಟುಂಬ ನ್ಯಾಯಾಲಯ, ಕುಟುಂಬ ನ್ಯಾಯಾಲಯ, ಬೆಂಗಳೂರು-ಖಾಲಿ ಹುದ್ದೆ 
ಬೆಂಗಳೂರು 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ.ಆರ್‌. 1457 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಸಂಮೀ 181 ಮೀಆಸೇ 2008, ಬೆಂಗಳೂರು, ದಿನಾಂಕ: 26ನೇ ನವೆಂಬರ್‌ 2008. 
ಅಧಿಸೂಚನೆ ಸಂಖ್ಯೆಪಸಂಮೀ 96 ಮೀಇಸೇ 2008 ದಿನಾಂಕ:7.11.2008ರಲ್ಲಿ ಮೀನುಗಾರಿಕೆ ಇಲಾಖೆಯ 

ಸಮೂಹ-ಎ ವೃಂದದ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಮಾಡಿರುವ ವರ್ಗಾವಣೆ ಆದೇಶವನ್ನು ಭಾಗಶಃ ಮಾರ್ಪಡಿಸಿ ಈ 
ಕೆಳಕಂಡ ಮೀನುಗಾರಿಕೆ ಜಂಟಿ ನಿರ್ದೇಶಕರುಗಳನ್ನು ಈ ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 





ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಕಾಣಿಸಿರುವ ಸ್ಥಳಗಳಿಗೆ ವರ್ಗಾಯಿಸಿ ನೇಮಿಸಿದೆ. 





ಕ್ರ.ಸಂ | ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ವರ್ಗಾಯಿಸಲಾದ ಹುದ್ದೆ ಮತ್ತು ಸ್ಥಳ 
ಹುದ್ದೆ 

1 (ಡಾ: ಎಂ.ಜಿ. ಜಯರಾಮ್‌, ಮೀನುಗಾರಿಕೆ ಜಂಟಿ ನಿರ್ದೇಶಕರು (ಒಳನಾಡು) 

ಮೀನುಗಾರಿಕೆ ಜಂಟಿ ನಿರ್ದೇಶಕರು, ಮೀನುಗಾರಿಕೆ ನಿರ್ದೇಶನಾಲಯ, ಬೆಂಗಳೂರು, 


ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಸಹಕಾರಿ ಡಾ: ಎನ್‌.ಆರ್‌. ರಾಮಕೃಷ್ಣರವರ ವರ್ಗಾವಣೆಯಿಂದ 
ಮೀನುಗಾರಿಕೆ ಮಹಾಮಂಡಳಿ (ನಿ) ಮೈಸೂರು, ತೆರವಾದ ಜಾಗಕ್ಕೆ 





2 (ಡಾ: ಸಿ.ಕೆ. ಮೂರ್ತಿ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಸಹಕಾರಿ 
ಮೀನುಗಾರಿಕೆ ಜಂಟಿ ನಿರ್ದೇಶಕರು ಮೀನುಗಾರಿಕೆ ಮಹಾಮಂಡಳಿ (ನಿ) ಮೈಸೂರು, 
ಕಾರ್ಯ ನಿರ್ವಹಣಾಧಿಕಾರಿ (ಮೀನುಗಾರಿಕೆ) ಡಾ: ಎಂ.ಜಿ. ಜಯರಾಮ್‌, ಇವರ ವರ್ಗಾವಣೆಯಿಂದ 


ಬಯೋ ಡೈರ್ವಸಿಟಿ, ಬೋರ್ಡ್‌, ಬೆ೦ಗಳೂರು, ತೆರವಾದ ಸ್ಥಳದಲ್ಲಿ ಮುಂದುವರೆಸಲಾಗಿದೆ. 
ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವವರು 





3 | ಡಾ: ಎನ್‌.ಆರ್‌. ರಾಮಕೃಷ್ಣ ಕಾರ್ಯ ನಿರ್ವಹಣಾಧಿಕಾರಿ(ಮೀನುಗಾರಿಕೆ) 
ಮೀನುಗಾರಿಕೆ ಜಂಟಿ ನಿರ್ದೇಶಕರು (ಒಳನಾಡು) ಬಯೋ ಡೈರ್ವಸಿಟಿ, ಬೋರ್ಡ್‌, ಬೆಂಗಳೂರು, 
ಮೀನುಗಾರಿಕೆ ನಿರ್ದೇಶನಾಲಯ, ಈ ಹುದ್ದೆಗೆ ನಿಯೋಜನೆ ಮೇಲೆ ನೇಮಿಸಲು ಇವರ 
ಬೆಂಗಳೂರು ಸೇವೆಯನ್ನು ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ 











ಇಲಾಖೆಯ ವಶಕ್ಕೆ ನೀಡಲಾಗಿದೆ. 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1458 ಡಿ.ಎಂ. ರಾಜಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀ) 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 223 ಎನ್‌ಸಿಇ 2008, ಬೆ೦ಗಳೂರು, ದಿನಾಂಕ: 26ನೇ ನವೆಂಬರ್‌ 2008. 
ಶ್ರೀ ಜಿ. ಸತೀಶ್‌ ಐಎಫ್‌ಎಸ್‌ ಪ್ರಧಾನ ವ್ಯವಸ್ಥಾಪಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತ, ಬೆಂಗಳೂರು. ಇವರು ದಿನಾಂಕ:5.8.2008 ರಿಂದ 22.8.2008 ರವರೆಗೆ ಮರು ಸ್ಥಳ ನಿಯುಕ್ತಿಗಾಗಿ ಕಾಯ್ದ 


೮೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೮ ಭಾಗ - ೨ 


ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 8 (15) (ಎಫ್‌)ರ ಮೇರೆಗೆ ಕಡ್ಡಾಯ ನಿರೀಕ್ಷಣಾ 





ಅವಧಿಯೆಂದು ಪರಿಗಣಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 


ಪಿ.ಆರ್‌. 1459 


ಅಧಿಸೂಚನೆ 
ಸಂಖ್ಯೆ: ಇಎನ್‌ 55 ಪಿಪಿಸಿ 2008, ಬೆಂಗಳೂರು, ದಿನಾಂಕ: 18ನೇ ನವೆಂಬರ್‌ 2008. 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಅಧಿಸೂಚನೆ ಸಂಖ್ಯೆಅಪಜೀ 81 ಅಪಸೇ 2008 
ದಿನಾಂಕ:27.9.2008ರಲ್ಲಿ ಶ್ರೀ ಬಿ.ವಿ. ಪಾಟೀಲ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಇವರನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಅದರಂತೆ ಶ್ರೀ ಬಿ.ವಿ. ಪಾಟೀಲ್‌, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಇವರನ್ನು ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದಲ್ಲಿ 
ಖಾಲಿ ಇರುವ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 


ಪಿ.ಆರ್‌. 1460 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 429 ಹೊಸಿಪ 2008, ಬೆಂಗಳೂರು, ದಿನಾಂಕ: 1ನೇ ಡಿಸೆಂಬರ್‌ 2008. 
ಪ್ರಾಯೋಗಿಕ ತರಬೇತಿ ಮುಗಿಸಿದ ಶ್ರೀ ಕೆ.ಎಸ್‌. ರಘುನಾಥ್‌, ಸಹಾಯಕ ಕಮಾಂಡೆಂಟ್‌ ಇವರನ್ನು ನಕ್ಸಲ್‌ ನಿಗ್ರಹ 
ಪಡೆ ಇಲ್ಲಿ ಖಾಲಿ ಇರುವ ಸಹಾಯಕ ಕಮಾಂಡೆಂಟ್‌ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 


ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಪಿ.ಆರ್‌. 1462 


ಅಧಿಸೂಚನೆ 

ಸಂಖ್ಯೆ: ಒಇ 430 ಹೊಸಪ 2008, ಬೆ೦ಗಳೂರು, ದಿನಾಂಕ: 27ನೇ ನವೆಂಬರ್‌ 2008. 
ಶ್ರೀ ಎನ್‌. ಬೈಲಪ್ಪ, ಪೊಲೀಸ್‌ ಅಧೀಕ್ಷಕರು ದಿನಾಂಕ:26.7.2007 ರಿಂದ 25.6.2008 ರ ವರೆಗೆ ಕರ್ನಾಟಕ ರಾಜ್ಯ 
ಪೊಲೀಸ್‌ ಗೃಹ ನಿರ್ಮಾಣ ನಿಗಮ ನಿಯಮಿತದಲ್ಲಿ ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿದ್ದು ಅವರಿಗೆ ಕರ್ನಾಟಕ 


ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 53 (ಎಫ್‌) ರನ್ವಯ ಪ್ರಮಾಣಿಕರಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಪಿ.ಆರ್‌. 1463 


HIGH COURT OF KARNATAKA 
NOTIFICATION 
No. GOB (1) 3/2008, Bangalore, Dated: 25" November 2008 
The Presiding Officer of the Court of Civil Judge (Jr.Dn) and JMFC., Alur, is concurrently 
appointed as the Presiding Officer of the Court of Civil Judge (Jr. Dn) and JMFC., Arakalgud (Vacant 


Court), with effect from the afternoon of 31.10.2008 and until further orders. 
By Order of the High Court, 


R.B. BUDIHAL 


P.R. 1464 
Registrar General 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೮ ೮೧೯ 





HIGH COURT OF KARNATAKA 
NOTIFICATION 
No. GOB (1) 285/2004, Bangalore, Dated: 25" November 2008 

In exercise of powers conferred under Section 12 (1) of the Code of Criminal Procedure 1973, the 
High Court of Karnataka hereby appoints the Civil Judge (Jr. Dn) and JMFC., Kushtagi, as the Chief 
Judicial Magistrate for Koppal District, from after office hours on 8.8.2008 till the beginning of office hours 
on 11.8.2008. 
By Order of the High Court, 

R.B. BUDIHAL 
Registrar General 


P.R. 1465 


HIGH COURT OF KARNATAKA 
NOTIFICATION 
Part- A No. GOB (1) 3/2008, Bangalore, Dated: 227" November 2008 

Smt. Sumangala 5. Basvannour, || Addl | Civil Judge (Jr. Dn) Mysore is transferred and posted as 

JMFC Il Court, Mysore (Vacant Court) in the interest of public service, to take effect immediately. 
PART-B 

The Presiding Officer of the Court of | Addl | Civil Judge (Jr. Dn)and JMFC., Mysore is 
concurrently appointed as the Presiding Officer of the court of Il Addl | Civil Judge (Jr. Dn)., Mysore with 
effect from the date of relief of Smt. Sumangala S. Basavannour and until further Orders. 
By Order of the High Court, 

R.B. BUDIHAL 
Registrar General 


P.R. 1466 


HIGH COURT OF KARNATAKA 
NOTIFICATION 
No. GOB (1) 1/2008, Bangalore, Dated: 29" November 2008 
The following transfers and postings of officers of Judicial Department in the cadre of District 
Judges are ordered in the interest of public service, to take effect from the forenoon of 1.12.2008. 





























Sl. Name of the Officer Present Charge Charge to which posted 
No 
1 Sri M.S. Balakrishna District Judge, ೦ Addl City Civil and 
Presiding Officer, Sessions Judge, 
Industrial Tribunal Bangalore City, 
Bangalore (Vice Sri Sreenivas Harish 
Kumar-transferred) 
2 Sri S.M. Shivana goudar XXXIV Addl City Proposed for appointment 
Civil and Sessions Judge, | as Presiding Officer, 
Bangalore City Industrial Tribunal 
Bangalore (Vice Sri M.S. 
Balakrishna-transferred) 
3 Sri Sreenivas Harish Kumar 2೦೮ Addl City Civil Prl. District and Sessions 
and Sessions Judge, | Judge, Bidar. 
Bangalore City (Vice Sri A.L. Pujar-due to 
retire from service ೪.0.1. 
30.11.2008) 
By Order of the High Court, 
P.R. 1467 A.P. MURARI 


Registrar General ೦ 





೮೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೮ ಭಾಗ - ೨ 





HIGH COURT OF KARNATAKA 
NOTIFICATION 
No. GOB (1) 257/2006, Bangalore, Dated: 27" November 2008 
In exercise of the powers conferred by sub-section (1) of Section 13 of the Code of Criminal 
Procedure, 1973 (Central Act 2 of 1974), the High Court of Karnataka, hereby confers powers of Judicial 
Magistrate of the Second Class on Sri Anurag Tiwari,. 1.A.S. Probationer of Karnataka (2007 batch) and 
appoints him as Special Judicial Magistrate under sub-section (2) of Section -13 of the said Code for trial 
of cases transferred to him by the Pr. District and Sessions Judge, Shimoga, from 10.11.2008 to 
10.4.2009. 
By Order of the High Court, 
P.R. 1468 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No. HCE 921 /2008, Bangalore, Dated: 27" November 2008 
Sri G.K. Nagaraja, Section Officer of this office is permitted to retire from service voluntarily w.e.f. 
the afternoon of 30.11.2008, under Rule 285 (1) (a) of KCSRs. 
By Order of Hon'ble the Chief Justice , 
P.R. 1469 A.P. MURARI 
Registrar (Judicial) 
HIGH COURT OF KARNATAKA 
NOTIFICATION 
No. GOB (1) 188/2008, Bangalore, Dated: 3° December 2008 
Sri P. Srinivasa, Prl Civil Judge (Jr. Dn) and JMFC., Tiptur, is granted Earned Leave for the 
following periods: 
a) Earned Leave for 30 days from 28.5.2008 to 26.6.2008 (bdi), on Private Affairs and the Addl. 
Civil Judge (Jr. Dn) and JMFC., Tiptur is placed in additional charge of the court of the Pr 
Civil Judge (Jr. Dn) and JMFC., Tiptur, during the above said period and 
b) Earned Leave for 13 days from 15.9.2008 to 27.9.2008 (bdi) with permission to suffix the 
general holidays falling on 28.9.2008 and 29.9.2008 on private Affairs and the Civil Judge (Jr. 
Dn) and JMFC., C.N. Hally on 15.9.2008 and the Addl. Civil Judge (Jr. Dn) and JMFC., Tiptur, 
from 16.9.2008 to 29.9.2008 are placed in additional charge of the court of the Pr. Civil Judge 
(Jr. Dn) and JMFC., Tiptur, during the above said period. 
Sri P. Srinivasa, Prl Civil Judge (Jr. Dn) and JMFC., Tiptur, is reposted to the same post on expiry 
of leave. 
By Order of the High Court, 
P.R. 1470 Deputy Registrar 
HIGH COURT OF KARNATAKA 
NOTIFICATION 
GOB Il 193/2007, Bangalore, Dated: 2" December 2008 
The Addl. Civil Judge (Sr. Dn) & JMFC., Hunsur, is directed to itinerate to Periyapatna for 3 days 
in a week, (i.e., on every working Monday, Tuesday and Wednesday) to decide the cases relating to 
entire revenue taluk of Periyapatna, with immediate effect and until further orders. 
By Order of the High Court, 
P.R. 1471 R.B. BUDIHAL 
Registrar General 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೮ ೮೨೧ 





HIGH COURT OF KARNATAKA 
NOTIFICATION 
GOB Il 117/2004, Bangalore, Dated: 26" November 2008 
In modification of the itinerant arrangement made by High Court under Notification No. GOB Il. 
117/2004 dt 3.11.2008, the Addl Civil Judge (Sr. Dn) Gadag is directed to itinerate to Laxmeshwar, for two 
days in a week i.e. on every working Monday and Tuesday, to decide the cases relating to Shirahatti taluk 
which includes Shirahatti Hobli and Laxmeshwar Hobli with immediate effect, until further orders. 
By Order of the High Court, 
P.R. 1472 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No. GOB (1) 3/2008, Bangalore, Dated: 2" December 2008 
The Presiding Officer of the Court of Addl. Civil Judge (Jr. Dn) and JMFC., Kolar, is concurrently 
appointed as the Presiding Officer of the Court of Prl. Civil Judge (Jr. Dn), Kolar (Vacant Court) with effect 
from the afternoon of 31.10.2008 and until further orders. 
By Order of the High Court, 
P.R. 1473 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No. GOB (I) 3/2008, Bangalore, Dated: 21° November 2008 
The Presiding Officer of the Court of Addl. Civil Judge (Jr. Dn) and JMFC., Ill Court, Raichur, is 
concurrently appointed as the Presiding Officer of the Court of Prl. Civil Judge (Jr. Dn) and JMFC. || Court 
Raichur (Vacant Court), with effect from the afternoon of 31.10.2008 and until further orders. 
By Order of the High Court, 
P.R. 1474 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No. GOB (1) 28/2001, Bangalore, Dated: 17" November 2008 
The following Judicial Officers are permitted to retire from Judicial Service on the after-noon of 
31° December 2008, on attaining the age of superannuation i.e., 60 years. 
1. Sri V.B. Shiriyannavar, Prl. District and Sessions Judge, Bijapur. 
2. SriA.S. Patil, Prl District and Sessions Judge, Shimoga 
3. Sri Mahipal Desai, Chief Judge, Court of Small Causes, Bangalore. 
4. Sri C.S. Nanjundappa, XXV Addl City Civil and Sessions Judge, Bangalore 
5. Sri B. Sreerama Reddy, Addl Secretary to Government, Department of Law, Justice and 
Human Rights, Vidhana Soudha, Bangalore. 
6. Sri B.K. Bhute, | Addl Chief Metropolitan Magistrate, Bangalore. 
By Order of the High Court, 
P.R. 1427 R.B. BUDIHAL 
Registrar General 


೮೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೮ ಭಾಗ - ೨ 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 611 ಎಸ್‌ಪಿಕ್ಕೂ 2008, ಬೆಂಗಳೂರು, ದಿನಾಂಕ: 2ನೇ ಡಿಸೆಂಬರ್‌ 2008. 
ಸಿಬ್ಬಂದಿ ಮತ್ತು ಆಡಳಿತ ಸದರ ಇಲಾಖೆಯ ಅಧಿಸೂಚನೆ ಸಂ. ಸಿಆಸುಇ. 220 ಆಸೇವ 2008, 
ದಿನಾಂಕ:18. 1 2008ರಲ್ಲಿ “ಈ ಇಲಾಖೆಯ ವಶಕ್ಕೆ ನೀಡಿರುವ ಈ ಕೆಳಕಂಡ ಕೆ.ಎ.ಎಸ್‌. ಕಿರಿಯ ಶ್ರೇಣಿ ಅಧಿಕಾರಿಗಳನ್ನು ಅವರ 
ಹೆಸರಿನ ಮುಂದೆ ತೋರಿಸಿರುವ ಸ್ಥಳದಲ್ಲಿ ರ್‌ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ 
ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


























| ಕ್ರ.ಸಂ | ಅಧಿಕಾರಿಯ ಹೆಸರು ಮರುಸ್ಥಳ ನಿಯುಕ್ತಿಗೊಳಿಸಿದ ಸ್ಥಳ 
1 ಶ್ರೀ ವಿಜಯ ಮಹಂತೇಶ್‌ ವಿಶೇಷ ಭೂಸ್ವಾಧೀನಾಧಿಕಾರಿ, 
ಬಿ. ದಾನಮ್ಮನವರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ 
ಧಾರವಾಡ 
2 ಶ್ರೀ ಡಿ. ಉಪೇಂದ್ರ ನಾಯಕ್‌ ವಿಶೇಷ ಭೂಸ್ವಾಧೀನಾಧಿಕಾರಿ, (ಬಿ.ಎಂ.ಐ.ಸಿ.ಪಿ) 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ 
ಬೆಂಗಳೂರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1475 ಕೆ.ಎಂ. ವೀರಯ್ಯ 


ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈಅ) 
ವಾಣಿಜ್ಯ ಮತ್ತು ಕೈಗಾರಿಕೆ ಪ 


HIGH COURT OF KARNATAKA 
NOTIFICATION 
No. GOB (1) 285/2004, Bangalore, Dated: 4" December 2008 

In exercise of powers conferred under Section 12(2) of the Code of Criminal Procedure 1973, the 
High Court of Karnataka hereby appoints the Civil Judge (Sr. Dn) and JMFC., Kollegal, as the Addl. Chief 
Judicial Magistrate for Chamarajanagar District from after office hours on 21.11.2008 till the 
commencement of office hours on 24.11.2008. 

By Order of the High Court, 
P.R. 1477 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No. GOB (1) 3/2008, Bangalore, Dated: 4" December 2008 
PART-A 

Sri H.A. Mohan, Deputy Registrar, City Civil Court, Bangalore is placed in-charge of the duties of 
the Deputy Registrar, City Civil Court, Bangalore City (Vacant Post) under Rule 32 of the KCSRs., with 
effect from 1-11-2008 and until further orders. 

PART-B 

The Presiding Officer of the Metropolitan Magistrate Traffic Court-ll Bangalore is concurrently 
appointed as the Presiding officer of the Metropolitan Magistrate Traffic Court-l, Bangalore City (Vacant 
Court) with effect from the forenoon of 1-11-2008 and until further orders. 

By Order of the High Court, 
P.R. 1478 R.B. BUDIHAL 


Registrar General 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೮ ೮೨೩ 





HIGH COURT OF KARNATAKA 
NOTIFICATION 
RSB:No: 246/2008, Bangalore, Dated: 5 December 2008 

In exercise of powers conferred under Section 24 of Civil Procedure code, 1908 the case MA 7/04 
pending on the file of the Prl. District & Sessions Judge Chitradurga, is hereby withdrawn and transferred 
to the 116 of Prl. City Civil and Sessions Judge, Bangalore for disposal in accordance with Law 

By Order of the High Court, 
P.R. 1479 B.S. REDDY 
Registrar (Vigilance) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಐ 285 ಎಸ್‌ ಜಿಎಫ್‌ 2008, ಬೆ೦ಗಳೂರು, ದಿನಾಂಕ: 4ನೇ ಡಿಸೆಂಬರ್‌ 2008. 

ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಆಸುಇ 3 ಆಸೇವ 2008, ದಿನಾ೦ಕ:1.12.2008ರಲ್ಲಿ ಮೈಸೂರು ಸಕ್ಕರೆ ಕಾರ್ಲಾನೆ 
(ನಿ) ಮಂಡ್ಯ ಇದರ ಮುಖ್ಯ ಆಡಳಿತಾಧಿಕಾರಿಯ ಖಾಲಿ ಹುದ್ದೆಗೆ ನೇಮಕ ಮಾಡಲು ಶ್ರೀ ಕೆ.ಎನ್‌. ಲಿಂಗಪ್ಪ ಕೆ.ಎ.ಎಸ್‌. 
ಹಿರಿಯ ಶ್ರೇಣಿ ಅಧಿಕಾರಿ ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಸ್ವಾಧೀನಕ್ಕೆ ನೀಡಲಾದ ಹಿನ್ನಲೆಯಲ್ಲಿ 
ಸದರಿಯವರ ಸೇವೆಯನ್ನು ತಕ್ಷಣದಿ೦ದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಖ್ಯ ಆಡಳಿತಾಧಿಕಾರಿ 
ಮೈಸೂರು ಸಕ್ಕರೆ ಕಾರ್ಯಾನೆ (ನಿ) ಮಂಡ್ಯ ಈ ಹುದ್ದೆಗೆ ಮರುನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1480 ಪಿ. ಆನಂದಕುಮಾರ್‌ 
ಪೀಠಾಧಿಕಾರಿ (ಸಕ್ಕರೆ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 216 ಸೇಇಮು 2008, ಬೆಂಗಳೂರು, ದಿನಾಂಕ: 22ನೇ ನವೆಂಬರ್‌ 2008. 

ಶ್ರೀ ಟಿ. ಸುಕುಮಾರ್‌, ಸರ್ಕಾರದ ಕಾರ್ಯದರ್ಶಿ, ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಇಲಾಖೆ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 285(1(ಎ)ರನ್ವಯ ದಿನಾ೦ಕ:30.11.2008ರ 
ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸ್ವ-ಇಚ್ಚಾ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1481 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
HIGH COURT OF KARNATAKA 
NOTIFICATION 
No. HCE 859/1988, Bangalore, Dated: 4" December 2008 

Sri B.L. Srinivasa, Deputy Controller, State Accounts Department has assumed charge as 
Financial Advisor in this office on the forenoon of 4.12.2008 on his deputation vide Government Order No. 
FD 260 ಆಖಇ 2008 dated:6.11.2008. 

Further Sri B.L. Srinivasa is directed to take charge of the post of Financial Advisor from Sri K. 
Somaiah,Accounts Officer working on deputation in this office and Sri K. Somaiah, Accounts Officer is 
directed to hand over the charge of the post of Financial Advisor to Sri B.L. Srinivasa. 

By Order of Hon'ble the Chief Justice , 
P.R. 1482 R.B. BUDIHAL 
Registrar General 


೮೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೮, ೨೦೦೮ ಭಾಗ - ೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 156 SPS 2008, Bangalore, Dated:4" December 2008 
As requested in his application dated 4.9.2008 r/w applications dated 25.10.2008 and 29.11.2008 
Sri. M.V. Murthy, IPS (KN 86) Commissioner for Traffic and Road Safety Bangalore is permitted to retire 
from the service w.e.f. 10-12-2008 afternoon under rule 16(2) of the All India Services (DCRB) Rules 
1958 by waiving off the balance of notice period stipulated under the rules in accordance with Proviso 2 to 
rule 16(2). 
By Order and in the name of the Governor of Karnataka, 
ASHOK ೧. ATRE 
P.R. 1483 Under Secretary to Government, 
Department of Personnel and Administrative Reforms 
(Services-IV) 
ಸಮಾಜ ಕಲ್ಯಾಣ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಸಕಇ 421 ಬಿಇಟಿ 2008, ಬೆಂಗಳೂರು, ದಿನಾಂಕ: 2ನೇ ಡಿಸೆಂಬರ್‌ 2008. 
ಸರ್ಕಾರದ ಅಧಿಸೂಚನೆ ಸಂಖ್ಯೆಸಕಇ 287 ಬಿಇಟಿ 2008, ದಿನಾ೦ಕ:22.112008 ರ ಕ್ರಮ ಸಂಖ್ಯೆ:33ರ 
ಎದುರಿನಲ್ಲಿ “ಶ್ರೀ ಚೂಡಲಿಂಗೇಗೌಡ ರವರ ತೆರವಾದ ಸ್ಥಳಕ್ಕೆ” ಎಂದಿರುವುದನ್ನು “ಶ್ರೀ ಚೂಡಲಿಂಗೇಗೌಡ ರವರ ಸ್ಥಳಕ್ಕೆ (3 
ಎಂಬುದಾಗಿ ತಿದ್ದುಪಡಿ ಮಾಡಿ ಓದಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1484 ಕೆ. ಸುಬ್ಬಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ -॥॥ 
ಸಮಾಜ ಕಲ್ಯಾಣ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 139 ಶಿಸನೇ 2008, ಬೆ೦ಗಳೂರು, ದಿನಾಂಕ: 8ನೇ ಡಿಸೆಂಬರ್‌ 2008. 
ಸರ್ಕಾರಿ ಆದೇಶ ಸಂಖ್ಯೆ:ಕೃತೋಇ/52 ಕೃಯೋಕಾ/2008, ದಿನಾಂಕ:13.11.2008ರಲ್ಲಿ ಕರ್ನಾಟಕ ಕೃಷಿ ಮಿಷನ್‌ 
ಅಧ್ಯಕ್ಷರನ್ನಾಗಿ ನೇಮಕಗೊಂಡಿರುವ ಡಾ:ಎಸ್‌.ಎ. ಪಾಟೀಲ್‌ ನಿರ್ದೇಶಕರು ಐ.ಸಿ.ಎ.ಆರ್‌, ನವದೆಹಲಿ ಇವರಿಗೆ ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರಾಜ್ಯ ಸಚಿವರ ಸ್ಥಾನಮಾನವನ್ನು ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1497 ಎಸ್‌. ತಿಪ್ಪೇಸ್ಟಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಠಾಚಾರ) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 459 ಹೊಸಿಪ 2008, ಬೆಂಗಳೂರು, ದಿನಾಂಕ: 8ನೇ ಡಿಸೆಂಬರ್‌ 2008. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಒಇ 218 ಪೊಸಿಪ 2008 ದಿನಾಂಕ:21.11.2008 ರಲ್ಲಿ ಶ್ರೀ ಬಸವರಾಜ ಬಾವಲತ್ತಿ 
ನಾಗಪ್ಪ ಇವರನ್ನು ಡಿವೈ.ಎಸ್‌.ಪಿ. ಗೋಕಾಕ್‌ ಉಪ ವಿಭಾಗಕ್ಕೆ ಸ್ಥಳನಿಯುಕ್ತಿಗೊಳಿಸಿರುವುದನ್ನು ರದ್ದುಪಡಿಸಿ, ಸದರಿ ಗೋಕಾಕ್‌ 
ಉಪ ವಿಭಾಗಕ್ಕೆ ಶ್ರೀ ಬಿ.ವಿ. ಬೊಮ್ಮಾನಾಳ್‌, ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) ಸಿ.ಓ.ಡಿ. 
ಬೆಂಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾವಣೆ ಮಾಡಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1487 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


